ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ : 1959(2240) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 


ವಿಷಯ: ಪಿಡಿಓ ಮತ್ತು ಸಹಾಯಕ ನಿರ್ದೇಶಕರ ಸೇವಾ ಜೀಷೃತೆ ಮತ್ತು ಇತರ ಸೇವೆಗಳ ಕುರಿತು 


(ಅ) 2010 ರಿಂದ 2021ರವರೆಗೆ ಪಿ.ಡಿ.ಓ ವೃಂದದಿಂದ ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡಿ 
ಹೊಂದಿದವರಲ್ಲಿ, ಸರ್ಕಾರಿ ಸೇವೆಗೆ ಸೇರುವ ಪೂರ್ವದಲ್ಲಿ (ಗ್ರಾಮ ಪಂಚಾಯತಿ ಸಿಬ್ಬಂದಿ, 
ದಿನಗೂಲಿ ಹುದ್ದೆಯಲ್ಲಿದ್ದಾಗ) ಇಲಾಖಾ ಪರೀಕ್ಷೆ ಬರೆದು, ಇವುಗಳನ್ನು ಪರೀಕ್ಷಾರ್ಥ ಅವಧಿ 
ಘೋಷಣೆ ಹಾಗೂ ಬಡಿಗೆ ಪರಿಗಣಿಸಿದ ನೌಕರರೆಷ್ಟು; (ಹೆಸರು ಹಾಗೂ ಇವರ ಇಲಾಖಾ 
ಪರೀಕ್ಲೆ ಪ್ರಮಾಣ ಪತ್ರದ ಪ್ರತಿ ನೀಡುವುದು) 


(ಆ) ಕರ್ನಾಟಿಕ ಸಿವಿಲ್‌ ಸೇವಾ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 
1974 ನಿಯಮ 4(20(ಬಿ)ರಡಿಯ ಸೇವಾ ಪರೀಕ್ಷೆಗಳ ವಿನಾಯತಿ ಅವಧಿಯಲ್ಲಿ ಹಾಗೂ ಅವಧಿ 
ಮುಗಿದ ನಂತರ ಎಷ್ಟು ಪಿ.ಡಿ.ಓ ಗಳಿಗೆ ಸಹಾಯಕ ನಿರ್ದೇಶಕರ ಹುದ್ದೆಗೆ ನಿಯಮ 32ರಡಿ 
ಪ್ರಭಾರ ನೀಡಲಾಗಿದೆ ಮತ್ತು ಎಷ್ಟು ಪಿಡಿ೬ ಗಳಿಗೆ ಸ್ಥಾನಪನ್ನ ಬಡಿ 
ನೀಡಲಾಗಿದೆ; ಆದೇಶದ ಪ್ರತಿ ನೀಡುವುದು) 


(ಇ) 1994 ರಿಂದ 2010ರವರೆಗೆ ಈ ಹಿಂದೆ ಅಸ್ಲಿತ್ವದಲ್ಲಿದ್ದ ಪಂಚಾಯತ್‌ ವಿಸ್ತರಣಾಧಿಕಾರಿ 
ಹುದ್ದೆಯ ನೇಮಕಾತಿ ಪ್ರಾಧಿಕಾರದ ಹೆಸರು, ವೃಂದ ಮತ್ತು ನೇಮಕಾತಿ ನಿಯಮದ ಪ್ರತಿ, 
ವರ್ಷವಾರು ಜೀಷ್ಠತಾ ಪಟ್ಟೆಯ ಪ್ರತಿಗಳನ್ನು ಒದಗಿಸುವುದು; 


(ಈ) ನಿರ್ವಹಣಾ ಜೇಷ್ಠತಾ ಪಟ್ಟೆ (Working Seniority List) ಅರ್ಥ ವಿವರಣೆ ನೀಡುವ 
ಕರ್ನಾಟಿಕ ನಾಗರೀಕ ಸೇವಾ ನಿಯಮದ ಪ್ರತಿ ಹಾಗೂ ನಿರ್ವಹಣಾ ಜೇಷ್ಠತಾ ಹಟ್ಟಿ 
ತಯಾರಿಸುವ ಕುರಿತು ಇರುವ ನಿಯಮಗಳೇನು; (ಪ್ರತಿ ಒದಗಿಸುವುದು) 


(ಉ) ಪಂಚಾಯತ್‌ ವಿಸ್ತರಣಾಧಿಕಾರಿಗಳ ಮತ್ತು ಪಂಚಾಯತಿ ಅಬಿವೃದ್ಧಿ ಅಧಿಕಾರಿಗಳ 
ನಿರ್ವಹಣಾ ಜೀಷ್ಠತಾ ಪಟ್ಟೆಯ (Working Seniority List) ಪ್ರತಿ ಹಾಗೂ ಈ ಜೇಷ್ಠತಾ 
ಪಟ್ಟಿಯ ಆಧಾರದಲ್ಲಿ ಮುಂಬಡ್ತಿ ನೀಡುವ ಬಗ್ಗೆ ಇರುವ ಕಾಯ್ಗೆ/ನಿಯಮದ ಪ್ರತಿ 
ನೀಡುವುದು ? 


